ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಪ್ರಶ್ನೆ 


ಸಮಗ್ರ ಮಕ್ಕಳ ರಕ್ಷಣಾ 
ಯೋಜನೆಯ ಅನ್ನಯ ಕಳೆದ 
02 ವರ್ಷಗಳಲ್ಲಿ ಯಾವ 
ಯಾವ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲಾಗಿತ್ತು: 

(ಜಿಲ್ಲಾವಾರು ಮಾಹಿತಿ 
ನೀಡುವುದು) 


877 

ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಬೆಯೆಂದ 
ಚುನಾಯಿತರಾದವರು) 

ಮಾನ್ಯ ಗಣಿ ಭೂ ವಿಜ್ಞಾನ. ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ, ವಿಕಲ ಚೇತನರ ಮತ್ತು ಹಿರಿಯ 


ನಾಗರೀಕರ ಸಬಲೀಕರಣ ಸಚಿವರು. 
21-12-2021 


ಉತ್ತರ 


—— 
ಮಕ್ಕಳ ಪಾಲನೆ ಮತ್ತು ರಕ್ಷಣೆಗಾಗಿ ಮಕ್ಕಳ ರಕಣಾ. 
ನಿರ್ದೇಶನಾಲಯದ ಮೂಲಕ ಸಮಗ್ರ ಮಕ೪ ರಕ್ಷಣಾ | 
ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಈ | 
ಯೋಜನೆಯಡಿಯಲ್ಲಿ ಬಾಲನ್ಯಾಯ (ಮಕ್ಕಳ ಪಾಲನೆ | 
ಮತ್ತು ರಕ್ಷಣೆ ಕಾಯ್ದೆ 205 ಹಾಗೂ ಮಾದರಿ! 
ನಿಯಮಗಳು 2016ನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ 
ಕಾಯ್ದೆಯಡಿಯಲ್ಲಿ 
1. ಪಾಲನೆ ಮತ್ತು ರಕ್ಷಣೆಯ ಅಗತ್ಯವಿರುವ a 
ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗಳನ್ನು | 
ರಚಿಸಲಾಗಿದೆ. ಪಾಲನೆ ಮತ್ತು ರಕ್ಷಣೆಯ | 


ಅಗತ್ಯವಿರುವ ಮಕ್ಕಳಿಗೆ ಈ ಸಮಿತಿಗಳ ಮೂಲಕ 
ಪಾಲನೆ, ರಕ್ಷಣೆ, ಪುನರ್ವಸತಿ, ಸಮಾಲೋಚನೆ 
ಮತ್ತು ಇತರೆ ಸೇವೆಗಳನ್ನು ಒದಗಿಸಲಾಗುತ್ತಿದೆ. | 
ಇಂತಹ ಮಕ್ಕಳಿಗಾಗಿ ಸರ್ಕಾರದಿಂದ | 
* 33 ಬಾಲಕರ ಬಾಲಮಂದಿರ, 
*e 31 ಬಾಲಕಿಯರ ಬಾಲಮಂದಿರ. 
* 1 ಅನುಪಾಲನಾ ಗೃಹ, 
* 11 ವಿಶೇಷ ದತ್ತು ಸಂಸ್ಥೆ. 
* 1 ಶಿಶು ಮಂದಿರ ಹಾಗೂ 
ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ 
*° 6 ಅರ್ಹ ಸೌಲಭ್ಯಗಳ್ಳು, 
° 34 ತೆರೆದ ನ 
ಸ್ಥಾಪಿಸಲಾಗಿದೆ. 

2 ಕಾನೂನು ಸಂಘರ್ಷಕ್ಕೆ ಒಳಗಾದ cdg 
ಪ್ರಕರಣಗಳನ್ನು ಪರಿಶೀಲೆಸಲು ಪ್ರತಿ ಜಿಲ್ಲೆಯಲ್ಲಿ | 
ಬಾಲ ನ್ಯಾಯ ಮಂಡಳಿಗಳನ್ನು ರಚಿಸಲಾಗಿದ್ದು. | 
ಇಂತಹ ಮಕ್ಕಳಿಗಾಗಿ | 

* 17 ವೀಕ್ಷಹಾಲಯಗಳ್ದು, | 

* 1 ಪ್ಲೇಸ್‌ ಆಫ್‌ ಸೇಫ್ಸಿ ಯತ್ತು | 

* 1 ವಿಶೇಷ ಗೃಹವನ್ನು ನಿರ್ವಹಿಸಲಾಗುತ್ತಿದೆ, | 
(ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-।ರಲ್ಲಿ | 
| 


ಲಗತ್ತಿಸಿದೆ) 


——— 


| 
ಇದರೊಂದಿಗೆ | ಮ 
1 ಪ್ರಾಯೋಜಕತ್ವ ಕಾರ್ಯಕ್ರಮ 
2 ವಿಶೇಷ ಪಾಲನಾ ಯೋಜನೆ | 
3 ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಬಾಲ | 
ಹಿತೈಷಿ ಯೋಜನೆ 
4 ಉಪಕಾರ್‌ ಯೋಜನೆಯನ್ನು ರಾಜ್ಯದ ಎಲ್ಲಾ | 
ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. | 
ರಾಜ್ಯದಲ್ಲಿ ಕಳೆದ ೫ ವರ್ಷಗಳಲ್ಲಿ ದತ್ತು! 
ನೀಡಲಾಗಿರುವ ಮಕ್ಕಳ ವಿವರವನ್ನು ಜಿಲ್ಲಾವಾರು | 
ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 
ದತ್ತು ಪಡೆದಿರುವ ಮಕ್ಕಳ ಪಾಲನೆ ಮತ್ತು ಪೋಷಣೆ 
ಸಮರ್ಪಕವಾಗಿ ಇದೆಯೇ ಎಂಬುದರ ಕುರಿತ | 
ಪರಿಶೀಲನೆಯನ್ನು ಮಕ್ಕಳನ್ನು ದತ್ತು ನೀಡಿದ ren 
ಪ್ರತಿ ತಿಂಗಳಿಗೊಮ್ಮೆ ವರ್ಷಗಳವರೆಗೂ | 
ಅನುಸರಣೆಯನ್ನು ಮಾಡುವ ಮೂಲಕ ವಿಶೇಪ ದತ್ತು | 
ಸಂಸ್ಥೆಯಿಂದ ಖಾತ್ರಿ ಪಡಿಸಿಕೊಳ್ಳಲಾಗುತ್ತಿದ. 
(ಜಿಲ್ಲಾವಾರು ಮಾಹಿತಿ 


ನೀಡುವುದು) | 
ಅನಾಥ ಮಕ್ಕಳ ರಕ್ಷಣ ಮಾ ರಕ್ಷಣಾ ನಿರ್ದೇಶನಾಲಯದ ಅದಿಹಕ 


ಕಳೆದ 3 ವರ್ಷಗಳಲ್ಲಿ 
ರಾಜ್ಯದಲ್ಲಿ ಎಷ್ಟು 
ಮಕ್ಕಳನ್ನು ದತ್ತು 
ತೆಗೆದುಕೊಳ್ಳಲಾಗಿದೆ. ದತ್ತಕ್ಕೆ 
ಪಡೆದಿರುವ ಮಕ್ಕಳ ಪಾಲನೆ 
ಮತ್ತು ಪೋಷಣೆ 
ಸಮರ್ಪಕವಾಗಿ ಇದೆಯೇ 
ಎಂಬುದರ ಕುರಿತು 
ಪರಿಶೀಲನೆ ನಡೆಸಲಾಗಿದೆಯೇ, 


ಪಾಲನೆಗಾಗಿ ಸರ್ಕಾರ | ಅನುಷ್ಠಾನ ಮಾಡಲಾಗುತ್ತಿರುವ ಸಮಗ್ರ ಮಕ್ಕಳ ರಕ್ಷಣಾ | 
ಕೈಗೊಂಡ ಯೋಜನೆ/ಮಿಷನ್‌ ವಾತ್ಸಲ್ಯ ಯೋಜನೆಯಡಿಯಲ್ಲಿ | 
ಕಾರ್ಯಕ್ರಮಗಳೇನು; ಪ್ರಸ್ತುತ ಅನಾಥ, ಪರಿತ್ಯಜಿಸಲ್ಪಟ್ಟ, ಒಪ್ಪಿಸಲ್ಪಟ್ಟ. | 


ಸರ್ಕಾರದ ಆರೈಕೆಯಲ್ಲಿರುವ ದೌರ್ಜನ್ಯಕ್ಕೊಳಗಾದ ಒಟ್ಟಾರೆ ಬಾಲನ್ಯಾಯ (ಮಕ್ಕಳ | 

ಮಕ್ಕಳ ಸಂಖ್ಯೆ ಎಷ್ಟು. ಪಾಲನೆ ಮತ್ತು ರಕ್ಷಣ ಕಾಯ್ದ, 2015ರ ಸೆಕ್ಷನ್‌ 24ರ 

(ಜಿಲ್ಲಾವಾರು ಮಾಕಿತಿ | ಎಮ್ಟಯ್ಟಫಿ ವ್ಯಾಖ್ಯಾನಿಸಿರುವ ಪಾಲನ ಮತ್ತು ರಣ 

ನೀಡುವುದು) ವ್ಯಾಪ್ತಿಯಲಿ ಬರುವ ಎಲ್ಲಾ ಮಕ್ಕಳಿಗೆ ಬಾಲನ್ಯಾಯ 
(ಮಕ್ಕಳ ಪಾಲನೆ ಮತ್ತು ರಕ್ಷಣ ಕಾಯ್ದೆ, 2015ರನ್ನಯ | 
ನೋಂದಾಯಿಸಲ್ಪಟ್ಟ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ 
ಮಕ್ಕಳ ಅಗತ್ಯತೆಗೆ ಅನುಗುಣವಾಗಿ ಪಾಲನೆ ಮತ್ತು ರಕ್ಷಣೆ 
ಹಾಗೂ ಪುನರ್ವಸತಿಯನ್ನು ಒದಗಿಸಲಾಗುತ್ತಿದೆ. 


ಕೋವಿಡ್‌-।ಂ ಕಾರಣದಿಂದ ಅನಾಥರಾದ ಮಕಳ, 
ಆರೈಕೆಗಾಗಿ ಹಾಗೂ ಅವರ ವಿದ್ಯಾಭ್ಯಾಸವನ್ನು | 
ಮುಂದುವರೆಸಲು ಅನುವಾಗುವಂತೆ ರಾಜ್ಯ ಹಾಗೂ | 
ಕೇಂದ್ರ ಸರ್ಕಾರದಿಂದ ಈ ಕೆಳಕಂಡ ಯೋಜನೆಗಳನ್ನು | 
ಜಾರಿಗೊಳಿಸಲಾಗುತ್ತಿದೆ. | 
* ರಾಜ್ಯ ಸರ್ಕಾರದ: ಮುಖ್ಯಮಂತ್ರಿ ಬಾಲಸೇವಾ | 
ಯೋಜನೆ, ಬಾಲಹಿತೈಷಿ ಯೋಜನೆ ಮತ್ತು | 

* ಕೇಂದ್ರ ಸರ್ಕಾರದ: & ಅಚಿದಿಜ ಈಶಾ ಕಭಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. | 
ಸರ್ಕಾರ/ಸರ್ಕಾರಿ ಅನುದಾನಿತ ಒಟ್ಟಿ 135 ಮಕ್ಕಳ | 
ಪಾಲನಾ ಸಂಸ್ಥೆಗಳಲ್ಲಿ ನವೆಂಬರ್‌ 201ರ ಅಂತ್ಯಕ್ಕೆ | 
ಸರ್ಕಾರಿ ಮಕ್ಕಳ ಪಾಲನ ಸಂಸ್ಥೆಯಲ್ಲಿ 2266 ಮಕ್ಕಳು 
ಮತ್ತು ಅನುದಾವಿತ ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿ 1364, 
ಒಟ್ಟು3630 ಮಕ್ಕಳು ಆಶ್ರಯ ಪಡೆದಿರುತ್ತಾರೆ. ಹಾಗೆಯೇ | 


ಸರ್ಕಾರಿ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ 366 ಮತ್ತು 
ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯಲ್ಲಿ ಅನುದಾನಿತ | 
ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ 209 ಒಟ್ಟು 775 ಕಣಾಥೆ 
ಮಕ್ಕಳು ಆಶ್ರಯ ಪಡೆದಿರುತ್ತಾರೆ. lied 
ಮಾಹಿತಿಯನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ) 
ಹಲವಾರು ಹೆಣ್ಣು ಮಕ್ಕಳು ಬಂದಿದೆ. 
ಬೆಂಗಳೂರು ನಗರಾದ್ಯಂತ ಭಿಕ್ಲಾಟಿನೆಯಿಂದ ರಕ್ಷಿಸಲ್ಪಟ್ಟ 06 ವರ್ಷಕ್ಕಿಂತ 
ol ಫಿನಲಿ ee ಕೆಳಗಿನ ಮಕ್ಕಳನ್ನು ತಾಯಿಯಿಂದ ಬೇರ್ಪಡಿಸಲು 
ಬಿಕಾಟನೆ ಮಾಡುತ್ತಿರುವುದು ಅವಕಾಶವಿರುವುದಿಲ್ಲ. ಈ ವಯೋಮಾನದ 
ಸರ್ಕಾರದ ಗಮನಕ್ಕೆ ಮಕ್ಕಳೊಂದಿಗೆ ಭಿಕ್ಲಾಟನೆಯಲ್ಲಿ ತೊಡಗಿರುವ 
ಬಂದಿದೆಯೇ: ಅಂತಹ ಹೆಣ್ಣು ತಾಯಿಯನ್ನು “ಭಿಕ್ಲಾಟನೆ ನಿಷೇಧ ಕಾಯ್ದೆಯಡಿ" 
ಬಂಧಿಸಿದ್ದಲ್ಲಿ ಮಗುವನ್ನು ತಾಯಿಯೊಂದಿಗೆ ರಾಜ 
xa pe ಅರ್‌ ನಿಲಯಕ್ಕೆ ಕಳುಹಿಸಲಾಗುವುದು. 
ಕ್ರಮ ಕೈಗೊಂಡಿದೆ 


| 
s | 


ತಂದೆ-ತಾಯಿ ಒಟ್ಟೆಗಿರುವ 6 ವರ್ಷಕ್ಕಿಂತ ಮೇಲ್ಕಟ್ಟ | 
ಮಕ್ಕಳನ್ನು ಭಿಕ್ನಾಟಿನಯಿಂದ ರಕ್ಷಿಸಿದ್ದಲ್ಲಿ. ಭಿಕ್ನಾಟನ | 
ಕಾಯ್ದೆಯಡಿ ತಂದೆ-ತಾಯಿ; ಪೋಷಕರನ್ನು ಬಂಧಿಸಿದ್ದಲ್ಲಿ | 
ಅಥವಾ 18 ವರ್ಷಕ್ಕಿಂತ ಕಡಿಮ ಇರುವ ಯಾವುದೇ 
ವಯೋಮಾನದ ಮಗುವು ಒಬ್ಬಂಟೆಯಾಗಿ 
ಭಿಕ್ನಾಟನೆಯಲ್ಲಿ ತೊಡಗಿದ್ದಲ್ಲಿ, ಸದರಿ ಮಕ್ಕಳ ಪಾಲನೆ 
ಮತ್ತು ರಕ್ಷಣೆಯನ್ನು ಬಾಲನ್ಯಾಯ (ಮಕ್ಕಳ ಪಾಲನೆ | 
ಮತ್ತು ರಕ್ಷಣೆ ಕಾಯ್ದೆ 2015ರಡಿ ನೋಂದಾಯಿತ ಮಕ್ಕಳ | 
ಪಾಲನಾ ಸಂಸ್ಥೆಗಳಲ್ಲಿ ಒದಗಿಸಲಾಗುವುದು. | 

ಇದಲ್ಲದೇ ಸಾರ್ವಜನಿಕರು ಬೀದಿ ಬದಿ ಮಕ್ಕಳಿಂದ | 
ವಸ್ತುಗಳನ್ನು ಖರೀದಿಸುವುದು ಅಥವಾ ಮಕ್ಕಳಿಗೆ ಭಿಕ್ಷೆ 
ನೀಡುವುದರಿಂದ ಆಗುವ ದುಷ್ಟರಿಣಾಮಗಳ ಕುರಿತು 
ಬಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವು ! 


ಮೂಡಿಸಲು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು | 
ಹಮ್ಮಿಕೊಳ್ಳಲಾಗಿದೆ. 


ಕಡತ ಸಂಖ್ಯೆ: ಮಮಣಇ 129 ಮಭಾಬ 2021 ] 
4 Y—. 


(ಆಚಾರ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


im 


ಅನುಬಂಧ-4/ವಿಧಾನ ಪರಿಷತ್ತಿನ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ:877ಗೆ ಮಾಹಿತಿ 


ತ್‌ ಸಮಗ್ರ ಮಕ್ಕಳ ರಕ್ಷಣಾ ಯೋಜನಯದಿ 
ಸರ್ಕಾರಿ ಮಕ್ಕಳ ಪಾಲನಾ ಸಂಸ್ಥೆ ಅನುದಾನಿತ ಮಕ್ಕಳೆ ಪಾಲನಾ 
ಸಂಸ್ಥೆಗಳು ಮಾತ 


ಸರ್ಕಾರಿ ಬಾಲಕರ 
ಬಾಲಮಂದಿರದಲ್ಲಿ 06 ಕಿವುಡು 
ಮೂಗ ಮಕ್ಕಳಿದ್ದು ಅವನೆ 
ಪೋಷಕರ ಖಚಿತ ಮಾಸಿ 
» i ತಿಲ ಕಾ ಮಾದು 


ಸಮಗ್ರ ಮಕ್ಕಳ ರಕ್ಷಾ 
ಯೋಜಸೆಯಡಿ ಅನುದಾನಿತ 
ಮಕ್ಕಳ ಪಾಲನಾ ಸಂಸ್ಥೆಗಳು 


a 


2018 ರಿಂದ ಮಹೀ ದ್ರು 
ಕೇಂದ್ರ. ಜೆಲ್ಲೆಯಲ್ರ 
ಕಾರ್ಯವಿರ್ವಹಿಸುತಿದ್ಬ 
ಇದುವರೆವಿಗೂ ಅನುದಾನ 
ಬಿಡುಗಡೆಯಾಗಿರುವುಟಿಲ 


ಸಪಸ್ಯಪ್ನಳ ವ 


ಯೋಜನೆಯಡಿ ಅನುದಾನ. 


f 
/ 
ಫ್ರಾದ್‌ 


.. 


877 ಮಾಹಿತಿ. 


ಸಟ 


ನಾ 
ಘಾನ ಪರಿಜಪಿತ ಚಕ್ಕೆ ರಹಿತ ಪ್ರಶ್ನೆ 


| 


) 


[Oe - LETT. rey Y 
shrl allel] | |] 
i % ವ © cS ಲ io | lS |e ' [S| 
RN. | AN || 

' | | | | 4 

[3 Fe] © iS j|Sic i lo ls | 
| 3 | | 

| | 

) j I j 
| | | \ 
pa Fi ©|- |e |S s |S ke — a ಅ! | [_ | 

3 | | i H | | | | Wa 
[೫ : | ' Ne 
i N§ y 
87 | | | 

8 [Sus 

ಫಿ 

LS 

ಇ 

2 

88 

p | 

p) 

2 

4 
iy 
2 | 


| 
|B 
| DK 
ky 
wk 
|] 
14] 4 
: IH 
i 
3 |p 
le 
iy | ki 4% 
NE 
| § 
[8 
| SG 
IRA 
i | 
| § 
| ಖಾ 2 1D 
& lola g 15] Elo 8 
¥ eS gd 
| £5 S55 
§ ಇ 2| HE: As 
i ay wd ಖೆ. a 
¥ se [i ಢ್‌ ] Tr 
i w) © Re ks als Kis 
ddl | ||| 


ವಾ ಶ್‌ EE 


ಸ 
[*3 


ಖ್ಹೇ877ಗೆ ಮಾಹಿತಿ. 


ತೆ ಸಂ 


wi 
po 


ಫ್ಗ 


ಹಿತ 


ಸ ಇಚ $ 
ಕ್ಸರ 


ಲಾ 


. I pen ef ಕಯ ಲ್ಕ 
ಅನುಬಂಧ-1 ವಿಧಾನ ಪೃರಿಪತ್ತಿನ ೭ 


[3 


| FR 


3 


ವಿಶೇಷ ಗೃಹ 


ಬಾಲಕರ 
ಬಾಲಮಂದಿರಗಳ 


ಡೆಪ 
ತಂಗುದಾಣ 
ಸಂಖ್ನೆ 


ಸಂಖ್ಯೆ 


ಸಂಖ್ಯೆ ಸಂಖ್ಯೆ 


